pR 
ಎಯ್‌ 


1 


ಕರ್ನಾಟಿಕ ವಿಧಾನ ಪರಿಷತ್ತು 


[ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ [470 


ಸದಸ್ಯರ ಹೆಸರು 


ಶ್ರೀ ಮುನಿರಾಜು ಗೌಡ ಪಿ.ಎಂ ಪದಾನಸಪಷಮಂದ 
ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 


15.09.2021 


ಉತ್ತರಿಸುವ ಸಚಿವರು 


| ಕಂದಾಯ ಸಚಿವರು 


ಹಿ 


ಪ್ರಶ್ನೆ ವಿವರ 


ಅ) 


ಆ) 


ಭೂಮಾಪಕರ 
ಕೊರತೆಯಿಂದಾಗಿ ಹೆಚ್ಚು 
ಪೋಡಿ ಪ್ರಕರಣಗಳು ಬಾಕಿ 
ಉಳಿದಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 
ಇದರಿಂದಾಗಿ ರೈತರಿಗೆ ಸಮಸ್ಯೆ 
ಉಂಟಾಗಿರುವುದು ಸರ್ಕಾರದ 
ಗಮನಕ್ಕಿದೆಯೆಃ; 


ರಾಜ್ಯದಲ್ಲಿ 


ಹಾಗಿದ್ದಲ್ಲಿ, ಈ ಸಮಸ್ಯೆಯ 
ನಿವಾರಣೆಗೆ ಸರ್ಕಾರ ಯಾವ 
ಕಮ ಕೈಗೊಂಡಿದೆ? (ವಿವರ 
ನೀಡುವುದು) 


U 


2 


3) 


UW) 


[ ಸಮಸ್ಯೆಯ ಪರಿಹಾರಕೆ, ಸರ್ಕಾರ ಕೈಗೊಂಡಿರುವ ಕ್ರಮಗಳು: 


ಇಲಾಖೆಯಲ್ಲಿ 40200 ಭೂಮಾಪಕರ ಹುಬೆಗಳು 
ಮಂಜೂರಾಗಿದ್ದು, 604 ಹುದ್ಮೆಗಳು ಖಾಲಿ ಇರುತ್ತವೆ. ಈ 
ಹುದ್ದೆಗಳನ್ನು ಆರ್ಥಿಕ ಇಲಾಖೆಯ ಪೂರ್ವಾನುಮತಿ 
ಪಡೆದು ಭರ್ತಿ ಮಾಡಲು ಕ್ರಮ ಜರುಗಿಸಲಾಗುತ್ತಿದೆ. 


ರಾಜ್ಯದಲ್ಲಿ ಒಟ್ಟು 1980 ಪರವಾನಗಿ ಭೂಮಾಪಕರುಗಳು 
ಕಾರ್ಯನವಿರ್ವಹಿಸುತ್ತಿದ್ದ, ಹೊಸದಾಗಿ 820 ಪರವಾನಗಿ 
ಭೂಮಾಪಕರುಗಳನ್ನು ಆಯ್ಕೆ ಮಾಡಿಕೊಂಡು 
ತಾಲ್ಲೂಕುಗಳಿಗೆ ಹಂಚಿಕೆ ಮಾಡಿ ಪೋಡಿ ಪ್ರಕರಣಗಳ ಶೀಘ್ರ 
ವಿಲೇವಾರಿಗೆ ಕ್ರಮ ಜರುಗಿಸಲಾಗುತ್ತಿದೆ. 


ಹೆಚ್ಚಿನ ಪ್ರಕರಣಗಳು ಬಾಕಿ ಇರುವ ತಾಲ್ಲೂಕುಗಳಿಗೆ ಕಡಿಮೆ 
ಪ್ರಕರಣಗಳು ಬಾಕಿ ಇರುವ ತಾಲ್ಲೂಕಿನಿಂದ 
ಭೂಮಾಪಕರನ್ನು ನಿಯೋಜನೆ ಮಾಡಿ ಬಾಕಿ 
ಪ್ರಕರಣಗಳನ್ನು ವಿಲೇಗೊಳಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 


ಅಲ್ಲದೇ, ಖಾಲಿ ಇರುವ ಹುದ್ದೆಗಳಿಗೆ ಅಧಿಕ 
ಪ್ರಭಾರದಲ್ಲಿಡುವ ಮೂಲಕ ಸಾರ್ಮ್ದಜನಿಕರಿಗೆ 
ತೊಂದರೆಯಾಗದಂತೆ ಕ್ರಮಕ್ಕೆಗೊಳ್ಳಲಾಗುತಿದೆ. 

_] 


ಸಂಖ್ಯೆ: ಕಂಇ 127 ಎಸ್‌ಎಸ್‌ಸಿ 2021 . 


LE 


ಎ ಶ೦ಂದಾಯ ಸಚಿವರು... ಎ. 


